ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1614 


ಸದಸ್ಯರ ಹೆಸರು : ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

ಉತ್ತರಿಸುವ ದಿನಾಂಕ : 20.03.2020 

ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಸಂ. ಪ್ರತ ಉತ್ತರ 


(ಅ) [ಬೆಂಗಳೊರು ನಗರ ಜಿಲ್ಲಾ 
ವ್ಯಾಪ್ತಿಯಲ್ಲಿ ಬರುವ 97 ಗ್ರಾಮ 
ಪಂಚಾಯತಿಗಳಲ್ಲಿ ವರ್ಷಕ್ಕೆ ಎರಡು 
ಬಾರಿ ನಡೆಸುವ ಗ್ರಾಮ ಸಭೆಗೆ ಬಂದಿಲ್ಲ. 
ಸರ್ಕಾರದ ಇಲಾಖೆಯ 
ಅಧಿಕಾರಿಗಳು ಹಾಜರಾಗದಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) [ಸಭೆಗೆ ಹಾಜರಾಗದ ಅಧಿಕಾರಿಗಳಿಗೆ 
ನೋಟೀಸ್‌ ನೀಡಿರುವುದು ಮತ್ತು 
ಯಾವುದೇ ರೀತಿಯ ಕ್ರಮ ಉದ್ಭವಿಸುವುದಿಲ್ಲ. 
ಕೈಗೊಳ್ಳದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


(ಇ) | ಹಾಗಾಬಲ್ಲಿ ಅಂತಹ ಅಧಿಕಾರಿಗಳ 
ವಿರುದ್ಧ ಕೈಗೊಂಡ ಕ್ರಮಗಳ ಬಗ್ಗೆ ಅನಯಿಸುವುದಿಲ್ಲ. 
ಸಂಪೂರ್ಣ ವಿವರ ನೀಡುವುದು? 


ವ 
ಗ್ರಾಮೀಣಾಭ್ರಿವ್ಯದ್ದ ಮತ್ತು ಪಂ.ರಾಜ್‌ ಸಚಿವರು 


